ಕರ್ನಾಟಿಕ ವಿಧಾನ ಪರಿಷತ್ತು 


666. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸುವ ದಿನಾ೦ಕ 17.09.2021 
ಉತ್ತರಿಸುವವರು ಮಾನ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು 
ಪ್ರಶ್ನೆಗಳು ಉತ್ತರಗಳು | 
ಅ ಮೈಸೂರಿನ ಶುದ್ದ ರೇಷ್ಮೆ ಬಿತ್ತನೆ ಜವಳಿ ಮಂತ್ರಾಲಯದ (ಕೇಂದ್ರ ರೇಷ್ಮೆ 


ಗೂಡನ್ನು ಉತ್ಪಾದಿಸಲು 
ಮಿೀಸಲಿರಿಸುವ ಪ್ರದೇಶಗಳು 
ಯಾವುವು: (ವಿವರ ನೀಡುವುದು) 


"ಮಂಡಳಿಯ) ಅಧಿಸೂಚನೆ ದಿನಾಂಕ: 


22.09.2010 ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ 
ತಾಲ್ಲೂಕು, ತುಮಕೂರು ಜಿಲ್ಲೆಯ ಕುಣಿಗಲ್‌ 
ತಾಲ್ಲೂಕು ಮತ್ತು ತುಮಕೂರು ತಾಲ್ಲೂಕಿನ 
ಹೆಬ್ಬೂರು ಹೋಬಳಿಗಳನ್ನು ಒಳಗೊಂಡ 
ಪ್ರದೇಶವನ್ನು (510 ಹಳಿಗಳು) ಮೈಸೂರು ಬಿತ್ತನೆ 
ಪ್ರದೇಶವೆಂದು ಅಧಿಸೂಚಿಸಲಾಗಿದೆ. 


ಆ|ಬಿತ್ತನೆ ಪ್ರದೇಶದಲ್ಲಿ ಇತ್ತೀಚಿಗೆ 
ಗಂಟು ರೋಗದ ಬಾಧೆಯಿಂದ 
ಮೈಸೂರು ಶುದ್ಧ ತಳಿ ಬಿತ್ತನೆ ಗೂಡಿನ 
ಉತ್ಪಾದನೆಗೆ ತೀವ್ರವಾದ ತೊಂದರೆ 
ಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, 
ಜೈಗೊಂ೦ಡ ಕಮಗಳೇನು: 


ಮೈಸೂರು ಬಿತ್ತನೆ ಪ್ರದೇಶದಲ್ಲಿ ಇತ್ತೀಚಿಗೆ ಗಂಟು! . 
ರೋಗದ ರೋಗಾಣುಗಳು ಕಂಡು ಬರುತ್ತಿರುವುದು! 
ಸರ್ಕಾರದ ಗಮನಕ್ಕೆ ಬಂದಿದೆ. ಮೂಲ ತಳಿಯಲ್ಲಿ 
ಕಂಡ ಕೂಡಲೇ ಸಿಲ್‌ ವರ್ಮ್‌ ಸೀಡ್‌ ಟೆಕ್ನಾಲಜಿ] 


(ಕೇ೦ದ್ರ ರೇಷ್ಠ- ಮಂಡಳಿ) ವಿಜ್ಞಾನಿಗಳು; ಕರ್ನಾಟಕ 
ರಾಜ್ಯ ರೇಷ್ಠ್ಣೆ ಸಂಶೋಧನೆ ಮತ್ತು ಅಭಿವೃದ್ದಿ 
ಸಂಸ್ಥೆಯ ವಿಜ್ಞಾನಿಗಳು ಸೇರಿ, JSDMS (Join 
Silkworm Disease Monitory Survey) 
ತಂಡದವರು ದಿನಾಂಕ 02-07-2021 ಹಾಗೂ 03- 
07-2021 ರಂದು ಬಿತ್ತನೆ ಪ್ರದೇಶದಲ್ಲಿ ರೋಗ ಪತ್ತ!' 
ಕಾರ್ಯಕಮವನ್ನು ಹಮ್ಮಿಕೊಂಡಿದ್ದರು, ಒಟ್ಟು 
551 ಮಾದರಿಗಳನ್ನು ಪರೀಕ್ಲಿಸಲಾಗಿ ಯಾವುದೇ 
ತಂಡಗಳಲ್ಲಿ ಗಂಟು ರೋಗ ಕಂಡು 
ಬಂದಿರುವುದಿಲ್ಲ. ಆದಾಗ್ಯೂ, ಈ ಕಳಕಂಡ 
ನಿಯಂತ್ರಣ ಕುಮಗಳನ್ನು ಅಮುಸರಿಸಲು 
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ 
ನೀಡಲಾಗಿದೆ. / 

1 ಪಿ4ಿ ಹಿ3 ಪಿ2 ಮತ್ತು ಪಿ! ಬಿತ್ತನೆ 


ಕೋರಿಗಳಲ್ಲಿ ಚಿಟ್ಟೆ ಹಂತ ದಲ್ಲಿ ಕಡ್ಡಾಯ 


- ಪ್ರಭೇದಗಳು ಕಂಡು ಬಂದಿದ್ದು, 


` ರೇಷ್ಠ ಹಾಗೂ`ಯವ ಸಬಲೀಕರಣ ಮತ್ತು 


ಣ೨ಿತನೆ 


ನಿಯಂತ್ರಣದಲ್ಲಿದ್ದು, ಬಿತ್ತನೆ ಗೂಡುಗಳಿಗೆ 


ಯಾವುದೇ ಅಡಚಣೆಯಾಗಿರುವುದಿಲ್ಲ. ' 


ತಾಂತ್ರಿಕ ಸೇವಾ ಕೇಂದಗಳಲ್ಲಿ ಮೊಟ್ಟೆ 


ಪರೀಕ್ಷೆ ಮಾಡಲಾಗುತ್ತಿದ್ದ ಸಂಶಯಾಸ್ಪದ 
ಲಾಟ್‌ಗಳನ್ನು ಸುಟ್ಟು ನಾಶಪಡಿಸಲಾಗುತ್ತಿದೆ. 


ವಿತರಣೆಗೆ ಮುನ್ನ ರೇಷ್ಮ ಬೆಳೆಗಾರರು 
ಸೋಂಕು ನಿವಾರಣೆ ಮಾಡಿಕೊಂಡಿರುವು 
ದನ್ನು ನ ಖಜಿತಪಡಿಸಿಕೊಂ೦ಡು ಮೊಟ್ಟೆ 
ನೀಡಲಾಗುತ್ತಿದೆ. 


ಬಿತ್ತನೆ ಗೂಡು ಮಾರುಕಟ್ಟೆಗಳಲ್ಲಿ ಬಿತಸೆಗೆ 
ಬರೀದಿಸುವ ಗೂಡುಗಳಲ್ಲಿ ಗಂಟು ರೋಗ 
ರಹಿತವನ್ನು ಕೋಶ ಪರೀಕ್ಷೆ ಮಾಡಿ ಗೂಡು 
ಖರೀದಿಸಲು ವ್ಯವಸ್ಥೆ ಮಾಡಲಾಗಿದೆ. 


ದಿನಾಂಕ 21-08-2021 ರಂದು ಮತ್ತೆ 
JSDMS (Joint Silkworm Disease 
Monitory Survey) ರಪರು ಸಮಿಕ್ಷೆ 
ನಡೆಸಿದ್ದು, 369 ಮಾದರಿಗಳನ್ನು 
ಪರೀಕ್ಲಿಸಿರುತ್ತಾರೆ. 4 ಸ್ಕಾಂಪಲ್‌ಗಳಲ್ಲಿ 
ಸಂಶಯಾಸ್ಪದ ಗಂಟು ರೋಗಾಣುಗಳ 


ಸಂಬಂಧಪಟ್ಟಂತಹ ತಳಿಯ ಮೂಲ 
ಗಳನ್ನು ಹತ್ತೆ ಮಾಡಿ ನಿಯಮಾನುಸಾರ 
ನಾಶಪಡಿಸಲಾಗಿದೆ. 


ದಿನಾಂಕ 08-09-2021 ರಂದು ಸನ್ಮಾನ್ಯ! 


ಕಹೀಡಾ ಸಚಿವರು ನಡೆಸಿದ ಪರಿಶೀಲನಾ 
ಸಭೆಯ ನಡವಳಿಗಳಂತೆ ಸರ್ವೇ ಹಾಗೂ 
ಸ್ವಾಸ್ಟ್ಯ ವಿರ್ಣಯ ಕೈಗೊಳ್ಳಲು, ಸಿಲ್ಕ್‌ ವರ್ಮ್‌ 
ಸೀಡ್‌ ಟೆಕ್ನಾಲಜಿ ಲ್ಯಾಬೋರೇಟರಿ (SST), 
ಕೊಡತಿ, ಕರ್ನಾಟಕ ರಾಜ್ಯ ರೇಷ್ಠೆ 
ಸಂಶೋಧನೆ ಮತ್ತು ಅಭಿವ್ಯದ್ಧಿ ಸಂಸ್ಥೆಯ 
ವಿಜ್ಞಾನಿಗಳು ಹಾಗೂ ಇಲಾಖೆಯ, ಹಿರಿಯ 
ಅಧಿಕಾರಿಗಳನ್ನು ಒಳಗೊಂಡ ತಂಡಗಳನ್ನು. 
ರಚಿಸಲಾಗಿದೆ. ಸದರಿ ತಂಡಗಳು ಕ್ಲೇತ್ರ 
ಮಟ್ಟಕ್ಕೆ ಭೇಟಿ ನೀಡಿ ಚಾಕಿ ಸಾಕಾಣಿಕಾ 
ಕೇಂದ್ರಗಳು, ಖಾಸಗಿ ಮೊಟ್ಟೆ ತಯಾರಕರು, 
ಕೃಷಿ ಕ್ಲೇತ್ರಗಳು, ಸರ್ಕಾರಿ ಬಿತ್ತನೆ ಕೋರಿಗಳು, 
ಮಾರುಕಟ್ಟೆಗಳು ಮತ್ತು ರೇಷ್ಮೆ ಬೆಳೆಗಾರರ।. 
ಬೆಳೆಗಳ ತಪಾಸಣಯನ್ನು ನಿಯಾಮಾನು 
ಸಾಠ ಕೈಗೊಂಡು ಗಂಟು ರೋಗ 
ಕಂಡುಬಂದಲ್ಲಿ ಕೂಡಲೇ ಪ್ರಥಮ ಮಾಯಿತಿ 
ವರದಿ ಸಿದ್ದಪಡಿಸಲು ಸೂಚಿಸಿದೆ. 


ಪ್ರದೇಶದಲ್ಲಿ ಗಂಟು ರೋಗ 


ಇ!ಬಿತ್ತನೆ ಗೂಡಿಗಾಗಿ €,5.R.2 
ಗೂಡನ್ನು ಬೆಳೆಯಲು 
ಮೀಸಲಿರಿಸಿರುವ ಪ್ರದೇಶಗಳ ವಿವರ 
ಮತ್ತು ಕಾಡುತ್ತಿರುವ ರೋಗ ಬಾಧೆ 
ಯಾವುವು; ಶೋಗ ನಿವಾರಣೆಗೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು? 


.[ವಿಳೆಗಾರರಿಗೆ ಉಚಿತವಾಗಿ ವಿತರಿಸಿ, ' ಸೋಂಕು 


ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್‌ ತಾಲ್ಲೂಕು, 
ಬೆಳಗಾಂ ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್‌ಯ ಜಿಲ್ಲೆಯ 
ಕೆ.ಆರ್‌.ಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ, ಉತ್ತರ 
ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕು, ತುಮಕೂರು 
ಜಿಲ್ಲೆಯ ತುರುವೇಕೆರೆ ಹಾಗೂ ಚಿಕ್ಕನಾಯಕನಹಳ್ಳಿ 
ಮತ್ತು ತಿಪಟೂರು ತಾಲ್ಲೂಕು ಸೇರಿ ಒಟ್ಟು. 7 
ಜಿಲ್ಲೆಗಳನ್ನು ದ್ವಿತಳಿ ಬಿತ್ತನೆ ಪ್ರದೇಶಬೆಂದು 
ಪರಿಗಣಿಸಲಾಗಿರುತ್ತದೆ. 


ರೇಷ್ಮೆ ಹುಳುಗಳಿಗೆ ಕಾಡುವ ದೋಗದ 
ವಿಯಂತಣಕ್ಕಾಗಿ ರೇಷ್ಟೆ ದ್ವಿತಳಿ ಪ್ರದೇಶಗಳಲ್ಲಿ 
ಸೋಂಕು ನಿವಾರಣೆ ಹಾಗೂ ಸೋಂಕು ವಿಯಂತ್ರಣ 
ಕ್ಕಾಗಿ ಸಾಮಾನ್ಯ ಸೋಂಕು ಬಿವಾರಕಗಳು ಹಾಗೂ 
ಹಾಸಿಗೆ ಸೋಂಕು ನಿವಾರಕಗಳನ್ನು ರೇಷ್ಮೆ 


ನಿವಾರಣೆ . ಮಾಡಿಸಲಾಗುತ್ತಿದೆ ಹಾಗೂ ರೋಗ 
ನಿಯಂತ್ರಣದಲ್ಲಿದೆ. - : 


ಸಂಖ್ಯೆ: ರೇಷ್ಮೆ 163 ರೇಕೈವಿ 2021, 


ಲ 


ನ ಜಡ "-(ಡಾ-ನಾರಕೆಯಣ ಗೌಡ) 
ರೇಷ್ಟೆ ಹಾಗೂ ಯುವಸಬಲೀತರಣ 
ಮತ್ತು ಕ್ರೀಡಾ ಸಚಿವರು 


